ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 22ನೇ ಜುಲೈ, 2019 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಡೆಸಲ್ಪಡುವ ವಸತಿ ಗೃಹ ಹಾಗೂ ವಾರ್ಡನ್‌ ಇವರ ಕರ್ತವ್ಯದ ಬಗ್ಗೆ 
ಶ್ರೀ ಘೋಟ್ಲೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
439 (650) ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ಕಾರವಾರ ಜಿಲ್ಲೆಯ ಹಳಿಯಾಳ ತಾಲ್ಲೂಕಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಸಲ್ಪಡುವ ವಸತಿ ಗೃಹಗಳ 
ಸಂಖ್ಯೆ ಎಷ್ಟು ; (ಬಾಲಕರ / ಬಾಲಕಿಯರ ವಸತಿ ಗೃಹಗಳ ವಿವರ ನೀಡುವುದು) 
(ಆ) ಸದರಿ ವಸತಿ ಗೃಹಗಳಲ್ಲಿ ಇರುವ ವಾರ್ಡನ್‌ಗಳ ವಿವರ ನೀಡುವುದು ; 


(ಇ) ಈಗಾಗಲೇ ಕೆಲವೊಂದು ಬಾಲಕಿಯರ ವಸತಿ ಗೃಹದಲ್ಲಿ ವಾರ್ಡನ್‌ ಹುದ್ದೆ ಗಂಡು ಮಕ್ಕಳು ನಿರ್ವಹಿಸುತ್ತಿರುವುದರಿಂದ 
ಕೆಲವೊಂದು ವಸತಿ ಗೃಹದಲ್ಲಿ ಅಹಿತಕರ ಘಟನೆ ನಡೆಯುತ್ತಿದ್ದು, ನಿಯಮದ ಪ್ರಕಾರ ಬಾಲಕಿಯರ ವಸತಿ ಗೃಹದಲ್ಲಿ ಹೆಣ್ಣು ಮಕ್ಕಳೇ 
ವಾರ್ಡನ್‌ ಹುದ್ದೆ ನಿಭಾಯಿಸಲು ಸರ್ಕಾರದ ಆದೇಶ ಇರುವುದೇ ; (ವಿವರ ನೀಡುವುದು) 


(ಈ) ವಸತಿ ಗೃಹದಲ್ಲಿ ವಾಸ್ತವ್ಯ ಮಾಡುತ್ತಿರುವ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ತಾಲ್ಲೂಕಿನಲ್ಲಿ ಬಾಲಕಿಯರ ವಸತಿ ಗೃಹಕ್ಕೆ 


ಹೆಣ್ಣು ಮಕ್ಕಳೇ ವಾರ್ಡನ್‌ ಹುದ್ದೆ ನಿಭಾಯಿಸಲು ಕ್ರಮ ಕೈಗೊಳ್ಳಲಾಗುವುದೇ ? (ವಿವರ ನೀಡುವುದು) 


